ಕರ್ನಾಟಿಕ ವಿಧಾನ ಪರಿಷತ್ತು 


ಹನಾನ್‌ ನವ್ಯ 


ಸದಸ್ಯರ ಹೆಸರು ಶ್ರೀ ಜರಘು ಆಚಾರ್‌ [ಸ್ಗಕೀಯ ಸಂಸ್ಥೆಗಳ 
ಕೇತ 


ಉತ್ತರಿಸಬೇಕಾದ ದಿನಾಂಕ 15-03-2021 


ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


ಪಶ್ನೆ 


ಅ) ಬೆಂಗಳೂರು ನಗರದಲ್ಲಿ ಸರ್ಕಾರಿ ಸ್ಥಾಮ್ಯದ 
ಕಟ್ಟಡ ಭೂಮಿಯನ್ನು ಖಾಸಗಿ ಶಾಲೆ ನಡೆಸಲು 


ನೀಡಲಾಗಿದೆಯೇ; 


ಆ) ಹಾಗಿದ್ದಲ್ಲಿ, ಬೆಂಗಳೂರು ನಗರದಲ್ಲಿ ಸರ್ಕಾರಿ 
ಸ್ವಾಮ್ಯದ ಕಟ್ಟಡ, ಭೂಮಿಯಲ್ಲಿ ನಡೆಯುತ್ತಿರುವ 
ಒಟ್ಟು ಖಾಸಗಿ ಶಾಲೆಗಳ 
(ಮಾಹಿತಿ ಒದಗಿಸುವುದು] 


ಇ) ಈ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ 
ಸಂಖ್ಯೆ ಎಷ್ಟು [ಮಾಹಿತಿ ಒದಗಿಸುವುದು] 


[4 


ಈ) ಬೆಂಗಳೂರು ನಗರದಲ್ಲಿ ವಾರ್ಷಿಕ 15 
ಲಕ್ಷ ರೂಪಾಯಿಗೂ ಹೆಚ್ಚು ಶುಲ್ಧ ವಸೂಲಿ 


(ವಿವರ ನೀಡುವುದು) 


ಸಂಖ್ಯೆ ಎಷ್ಟು" 


ಉತ್ತರ 


ಬೆಂಗಳೂರು ನಗರದಲ್ಲಿ ಸರ್ಕಾರಿ ಸ್ವಾಮ್ಯದ ಕಟ್ಟಡ, 
ಭೂಮಿಯನ್ನು ಖಾಸಗಿ ಶಾಲೆಗಳನ್ನು ನಡೆಸಲು ಅನುಮತಿ 
ನೀಡಲಾಗಿಲ್ಲ. 


ಅನ್ವಯಿಸುವುದಿಲ್ಲ. 


ಬೆಂಗಳೂರು ನಗರದಲ್ಲಿ ವಾರ್ಷಿಕ 15 ಲಕ್ಷ 
ರೂಪಾಯಿಗೂ ಹೆಚ್ಚು ಶುಲ್ಗ ವಸೂಲಿ ಮಾಡುವ ಒಟ್ಟು 


ಮಾಡುವ ಖಾಸಗಿ ಶಾಲೆಗಳ ಸಂಖ್ಯೆ ಎಷ್ಟು? ಖಾಸಗಿ ಶಾಲೆಗಳ ಸಂಖ್ಯೆ:17. 
1. ನ್ಯಾಷನಲ್‌ ಅಕಾಡೆಮಿ ಫಾರ್‌ ಲರ್ನಿಂಗ್‌, 
ಬಸವೇಶ್ವರನಗರ 
2. ಬಿಷಪ್‌ ಕಾಟನ್‌ ಸ್ಕೂಲ್‌, ಶಿವಾಜಿನಗರ. 
3. ಸೇಂಟ್‌ ಜೋಸೆಫ್‌ ಬಾಯ್ಸ್‌ ಸ್ಕೂಲ್‌, 
ಶಿವಾಜಿನಗರ. 
4. ವಿಬ್‌್‌ಗಯಾರ್‌ ಶಾಲೆ, ಬಿ.ಟಿ.ಎಂ ಬಡಾವಣೆ. 


ವಿಬ್‌್‌ಗಯಾರ್‌ ಶಾಲೆ, ಎಲೆಕ್ಟ್ರಾನಿಕ್‌ ಸಿಟಿ. 
ವಿಬ್‌ಗಯಾರ್‌ ಶಾಲೆ, ಹೆಚ್‌.ಎಸ್‌.ಆರ್‌ 
ಬಡಾವಣೆ, ಬೆಂಗಳೂರು. 

ವಿಬೌಗಯಾರ್‌ ಶಾಲೆ, ಕಟಿಮನಲ್ಲೂರು, ದಕ್ಷಿಣ 
ವಲಯ-4, 


8. ವಿಬೌಗಯಾರ್‌ ಶಾಲೆ, ಪನತ್ತೂರು, ದಕ್ಷಿಣ 
| ವಲಯ-4. ರ 
"9." ವಿಬ್‌ೌಗಯಾರ್‌ ಶಾಲೆ, ಹೊರಮಾವು, ದಕ್ಷಿಣ 
” ವಲಯ-4. R 
10. ವಿಬೌಗಯಾರ್‌ ಶಾಲೆ, ಬೈರತಿ, ದಕ್ಷಿಣ ವಲಯ-4. 
I.’ ವಿಬೌಗಯಾರ್‌ ಶಾಲೆ, ದೊಡ್ಡನೆಕ್ಕುಂದಿ ಬೆಂಗಳೂರು 
- ದಕ್ಷಿಣ ವಲಯ-4. 
12. ಕ್ರಿಸಾಲೀಸ್‌ ಶಾಲೆ, ಕಾಡುಗೋಡಿ, ಬೆಂಗಳೂರು 
ದಕ್ಷಿಣ ವಲಯ-4. 
13. ಕ್ರಿಸಾಲೀಸ್‌ ಶಾಲೆ, ಹೊರಮಾವು, ಬೆಂಗಳೂರು 
| ದಕ್ಷವಲಯ-4 | 
. 14. ಕಸಾಲೀಸ್‌ ಶಾಲೆ, ವರ್ತೂರು, ಬೆಂಗಳೂರು 
ದಕ್ಷಿಣ ವಲಯ-4. 
15. ಆರ್ಕಿಡ್‌ ಶಾಲೆ, ಸರ್ಜಾಪುರ, ಬೆಂಗಳೂರು ದಕ್ಷಿಣ 
ವಲಯ-4 k | 
16. ಆರ್ಕಿಡ್‌ ಶಾಲೆ, ಹೊರಮಾವು, ಬೆಂಗಳೂರು 
ದಕ್ಷಿಣ ವಲಯ-4 ಸೂ 
17. ಆಕ್ಕಿಡ್‌ ಶಾಲೆ, ವಿಭೂತಿಪುರ, ಬೆಂಗಳೂರು 
ದಕ್ಷಿಣ ವಲಯ-4 | 
ಇಪಿ 9೫ ಪಿಜಿಸಿ 2021 
ತ್‌್‌ 


© [ ಲ ಕುಮಾರ್‌] $ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ 


